ಪ್ರಕಟಣೆ 
ಮಾನ್ಯ ಸಭಾಧ್ಯಕ್ಷರು: 


ದಿನಾಂಕ 06.06.2013 ರಂದು ನಡೆದ ಕಾರ್ಯಕಲಾಪಗಳ 
ಸಲಹಾ ಸಮಿತಿಯ ಸಭೆಯಲ್ಲಿ ಈ ಕೆಳಕಂಡ ತೀರ್ಮಾನಗಳನ್ನು 
ಕೈಸೊಳ್ಳಲಾಗಿದೆಯೆಂದು ಈ ಮೂಲಕ ಸದನದ ಗಮನಕ್ಕೆ 
ತರಬಯಸುತ್ತೇನೆ. 


"ದಿನಾಂಕ: 10.06.2013 ರಂದು ಮತ್ತು 11.06.2013 ರಂದು 
ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ 
ಚರ್ಚೆ ಮತ್ತು ದಿನಾಂಕ: 12.06.2013 ರಂದು ಬೆಳಿಗ್ಗೆ ಸನ್ಮಾನ್ಯ 
ಮುಖ್ಯಮಂತ್ರಿಯವರು ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ 
ಉತ್ತರಿಸುವರು". 


